ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 913(926) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಂ.ಪಿ. ಸುನೀಲ್‌ ಸುಬ್ರಮಣಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ: ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ಅನಧಿಕೃತ ಕಟ್ಟಡಗಳನ್ನು ಸಕ್ರಮ ಮಾಡುವ ಬಗ್ಗೆ 


(ಅ) ರಾಜ್ಯದಲ್ಲಿನ ಎಷ್ಟು ಗ್ರಾಮ ಪಂಚಾಯತಿಯ ವ್ಯಾಪ್ಲಿಗಳಲ್ಲಿ ಕಂದಾಯಕ್ಕೆ ಒಳಪಡದೇ, 
ಅಕ್ರಮವಾಗಿ ಅನಧಿಕೃತ ಕಟ್ಟಿಡ/ಅಂಗಡಿಗಳು ನಡೆಯುತ್ತಿವೆ ; (ವಿವರ ನೀಡುವುದು) 


(ಆ) ಯಾವುದೇ ಪರವಾನಗಿ ಪಡೆಯದೇ ಗ್ರಾಮ ಪಂಚಾಯತಿಯ ಗಮನಕ್ಕ ತರದೇ 
ಅಕ್ರಮವಾಗಿ ನಡೆಸುತ್ತಿರುವ ಅನಧಿಕೃತ ಕಟ್ಟಿಡಗಳು, ಅಂಗಡಿ, ಮನೆಗಳನ್ನು ಕಂದಾಯಕ್ಕೆ 
ಒಳಪಡಿಸಿ, ಗ್ರಾಮ ಪಂಚಾಯತಿಯ ಅಧೀನಕ್ಕೆ ಒಳಪಡಿಸಲು ಸರ್ಕಾರ ಯಾವುದಾದರೂ 
ಕ್ರಮ ವಹಿಸಲಾಗಿದೆಯೇ ; (ಮಾಹಿತಿ ನೀಡುವುದು) 


(ಇ) ಕೊಡಗು ಜಿಲ್ಲೆಯಲ್ಲಿನ ಎಷ್ಟು ಗ್ರಾಮ ಪಂಚಾಯತಿ ವ್ಯಾಪ್ಲಿಗಳಲ್ಲಿ ಅನಧಿಕೃತ 
ಕಟ್ಟಿಡಗಳು/ಅಂಗಡಿಗಳು/ಮನೆಗಳು ನಡೆಯುತಿವೆ ; (ಅವುಗಳ ಮಾಹಿತಿ ನೀಡುವುದು) 


(ಈ) ಇಂತಹ ಅನಧಿಕೃತ ಕಟ್ಟಿಡಗಳು/ಅಂಗಡಿಗಳು/ಮನೆಗಳು ಗ್ರಾಮ ಪಂಚಾಯತಿಯಿಂದ 
ತೆರಿಗೆ ವಿಧಿಸಲು ನಿಯಮದಲ್ಲಿ ಅವಕಾಶವಿದೆಯೇ; ಇದ್ದಲ್ಲಿ, ಆ ಬಗೆಗಿನ ಆದೇಶ 
ಒದಗಿಸುವುದು; 


(ಉ) ಅವಕಾಶ ಇಲ್ಲವೆಂದಾದಲ್ಲಿ ಅಂತಹ ಅನಧಿಕೃತ ಕಟ್ಟಿಡಗಳು 
/ಅಂಗಡಿಗಳು/ಮನೆಗಳನ್ನು ಯಾವ ರೀತಿ ತೆರಿಗೆಗೆ ಒಪಳಪಡಿಸಬಹುದಾಗಿದೆ? (ವಿವರ 
ನೀಡುವುದು) 


